[7 


ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1338 
.2. ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜು (ಸಂದೇಶ್‌ ನಾಗರಾಜು) 
3. ಉತ್ತರಿಸಬೇಕಾದ ದಿನಾಂಕ 23-09-2021 
ಠ್‌] - ” 
ಸಂ ಪ್ರಶ್ನೆಗಳು ಉತ್ತರಗಳು 
ಅ | ಮೈಸಾಹ ಮತ್ತು] ಕುಡಿಯುವ್‌'ನೀರಗಾಗ ಕಬಿನಿ" ನದಿಯಂಡೆ ನೀರನ್ನು ಎತ್ತ ಸರನನಗಾಡು, 
ಚಾಮರಾಜನಗರ ಜಿಲ್ಲೆಯ | ಚಾಮರಾಜನಗರ ಮತ್ತು ಯಳಂದೂರು ತಾಲ್ಲೂಕುಗಳ ಒಟ್ಟು 24 ಕೆರೆಗಳಿಗೆ ನೀರನ್ನು 
ಕೆರೆಗಳಿಗೆ ನೀರು | ತುಂಬಿಸುವ ರೂ.233. 00 ಕೋಟಿ ಅಂದಾಜು ಮೊತ್ತದ ಸುತ್ತೂರು ಏತ ಯೋಜನೆಯ 
ತುಂಬಿಸುವ ಸುತ್ತೂರು ಏತ ಪ್ರಸ್ತುತ ಹಂತದ ವಿವರಗಳು ಕೆಳಕಂಡಂತಿದೆ : 
ನೀರಾವರಿ ಯೋಜನೆಯ 
ಎಲ್ಲಾ ಕಾಮಗಾರಿಗಳು | ಮೊದಲನೇ ಹಂತ: 
ಪೂರ್ಣಗೊಂಡಿವೆಯೇ; * ಮೊದಲನೇ ಹಂತದ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಆಗಸ್ಟ್‌-2021 
ಇನ್ನೂ ಯಾವ ಯಾವ ರ ಮಾಹೆಯಲ್ಲಿ ಪ್ರಾಯೋಗಿಕವಾಗಿ ಚಾಲನೆಗೊಳಿಸಿ, ಇದರಡಿ ಬರುವ ತಗೆಡೂರು 
ಕಾಮಗಾರಿಗಳು ಬಾಕಿ ಇವೆ; ಕುಂಕೆರೆ, ಚಿಕ್ಕಹೊಮ್ಮ ಕೆರೆ ಉಮ್ಮತ್ತೂರು ಕೆರೆ ಹಾಗೂ ಕೋಡಿಮೊಳೆ ಕೆರೆಗಳಿಗೆ 
ಯಾವಾಗ ಈ ನೀರನ್ನು ಹರಿಸಲಾಗುತ್ತಿದೆ. 
ಕಾಮಗಾರಿಗಳನ್ನು ಎರಡನೇ ಹಂತ; 
ಪೂರ್ಣಗೊಳಿಸಲಾಗುವುದು; 
* ಎರಡನೇ ಹಂತದ ಪಂಪ್‌ ಹೌಸ್‌ನ ಸಿವಿಲ್‌ ಕಾಮಗಾರಿಗಳು, ಪಂಪ್‌ ಮತ್ತು 
'-  ಮೋಟರ್‌ಗಳನ್ನು ಅಳವಡಿಸುವ ಕಾಮಗಾರಿಗಳು ಪೂರ್ಣಗೊಂಡಿವೆ. 
* ಎರಡನೇ ಹಂತದ ಎಡಭಾಗದಲ್ಲಿ ಒಟ್ಟು 7.76 ಕಿ.ಮೀ ಉದ್ದದ ಪೈಪ್‌ಲೈನ್‌ 
ಕಾಮಗಾರಿ ಪೈಕಿ 6.36 ಕಿ.ಮೀ ಉದ್ಭಕ್ಕೆ "ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿಕೆ 
1.40 ಕಿ.ಮೀ ಉದ್ದದ ಪೈಪ್‌ ಲೈನ್‌ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 
* ಎರಡನೇ ಹಂತದ ಬಲಭಾಗದಲ್ಲಿ ಒಟ್ಟು 7.86 ಕಿ.ಮೀ ಉದ್ದದ ಪೈಪ್‌ ನ್‌ 
ಕಾಮಗಾರಿ ಪೈಕಿ 7.83 ಕಿ.ಮೀ ಉದ್ದಕ್ಕೆ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿಕೆ 
0.03 ಕಿ.ಮೀ ಉದ್ದದ ಪೈಪ್‌ ಲೈನ್‌ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 
* ಒಟ್ಟು 19 ಟವರ್‌ಗಳ ಪೈಕಿ 12 ಟವರ್‌ಗಳನ್ನು ಅಳವಡಿಸುವ ಕಾಮಗಾರಿಯು 
ಪೂರ್ಣಗೊಂಡಿದ್ದು. ಟವರ್‌-13 ರನ್ನು ಅಳವಡಿಸುವ ಸ್ಥಳದ ಭೂಮಾಲೀಕರಾದ 
ಶ್ರೀ ಸಂಪತ್‌ ಕುಮಾರ್‌ ರವರು ಅವರ ಜಮೀನು ಸಣ್ಣ ಜಮೀನಾಗಿದ್ದು, ಈ 
ಜಮೀನಿನಲ್ಲಿ ಟವರ್‌ ಅಳವಡಿಸಬಾರದೆಂದು ಹಾಗೂ ಪಂಕ್ಷೀಕರಣವನ್ನು 
ಬದಲಿಸುವಂತೆ ಚಾಮರಾಜನಗರದ ಜೆ.ಎಂ.ಎಫ್‌.ಸಿ ನ್ಯಾಯಾಲಯದಲ್ಲಿ ದಾವೆ 
ಹೊಡಿದ್ದು, ಸದರಿ ಟವರ್‌ನ ಕಾಮಗಾರಿಯನ್ನು ಹಾಗೂ ಉಳಿದ 6 ಟವರ್‌ಗಳ 
ಕಾಮಗಾರಿಗಳನ್ನು ನಿರ್ವಹಿಸುವಲ್ಲಿ ವಿಳಂಬವಾಗುತ್ತಿದೆ. 
* ಈ ಹಂತದಲ್ಲಿ 4.20 ಕಿ.ಮೀ ವಿದ್ಯುತ್‌ ಮಾರ್ಗ ನಿರ್ವಹಿಸಬೇಕಾಗಿರುತ್ತದೆ. 
|» ಸಬ್‌ ಸ್ಟೇಷನ್‌ ಕಾಮಗಾರಿಗಳು ಪ್ರಗಶಿಯಲ್ಲಿರುತ್ತದೆ. 
ಎರಡನೇ ಹಂತಕ್ಕೆ ಸಂಬಂಧಿಸಿದ ಎಲ್ಲಾ ಕಾಮಗಾರಿಗಳನ್ನು ಮಾರ್ಚ್‌ 2022 ರ ಒಳಗೆ 
IN ಪೂರ್ಣಗೊಳಿಸಿ, ಚಾಲನೆಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗುತ್ತಿದೆ. - 
STS ಈ ಮೋಜನೆಯ ಮೂರ್‌ ಪೃಸೂರು ಮತ್ತ ಚಾಮರಾಜನಗರ ನಕ್ಲಯಡ ಬರುವ 
ಯೋಜನೆ ಮೂಲಕ ಈ | ಒಟ್ಟು 24 ಕೆರೆಗಳಿಗೆ ನೀರನ್ನು ತುಂಬಿಸಲು ಯೋಜಿಸಲಾಗಿದ್ದು, ವಿವರ ಇಂತಿದೆ; 
ಜಿಲ್ಲೆಗಳಲ್ಲಿ ಎಷ್ಟು ಕೆರೆಗಳಿಗೆ ತಾ 5 
ನೀರು ತುಂಬಿಸಲಾಗುವುದು; ಗಳ ಷೆ 
ಆ ಕೆರೆಗಳು ಯಾವುವು; ET Ks 
ಪ್ರಸಕ್ತ ಮಳೆಗಾಲ ) 


2) ಚಿಕ್ಕಹೊಮ್ಮ ಕೆರೆ 


pd 
ಜ್ಞ 


ಪ್ರಶ್ನೆಗಳು ' : ಉತ್ತರಗಳು ಬ್ಯ 
'ಮುಗಿಯಸವುದರ «15 ಜಿ ಗಳೆ ವಿವರ 1 
ನದಿಯಲ್ಲಿ ವ್ಯರ್ಥವಾಗಿ! |ಸಂ ಸ ST ಫಸ 
] ಹರಿದುಹೋಗುತಿರುವ 77 Tನಾವರಾಜನಗಕ] 7 | ಜನ್ನೊರುಕರೆ 7 ಸಿಂಡಿಗೆಕೆ ಕರೆ, 
ನೀರನ್ನು ಮೇಲತಿ ಈ 2) ಉಮ್ಮತ್ತೂರು ಕೆರೆ, |13) ಮರಗದ ಕೆರೆ, 
ಕೆರೆಗಳಿಗೆ ್‌್‌ ನೀರು 3) ಬಾಗಲಿ ಕೆರೆ, - 114) ಬಂಡಿಗೆರೆ ಕೆರೆ, 
ಮ 4) ಯಡಿಯೂರು 15) ಸಗರದ ಕೆರೆ, 
ತುಂಬಿಸಲು ಗುವುದೇಗ ತಮ ಅಡ್ಡಹಳ್ಳ ಕೆರ. 16) ಸರಗೂರಮೋಳೆ 
- " 5) ದೊಡ್ಡರಾಯಪೇಟೆ ಕೆರೆ, 
. ಕೆರೆ, 17) ಹೆಬ್ಬಳ್ಳ ಕೆರೆ, 
6) ಕೋಡಿಮೊಳೆ ಕೆರೆ, ` | 18) ಮಲ್ಲದೇವನಹಳ್ಳಿ 
7) ಹೊಮ್ಮ ಕೆರೆ, ಕೆರೆ, 
8) ಕಣ್ಣೇಗಾಲ ಕೆರೆ, 19) ಪುಟ್ಟನಪುರ ಕೆರೆ, 
9) ಅಂಬೆ ಕೆರೆ, 20) ಹೊಂಡರಬಾಳು 
10) ದೊಡ್ಡ ಕರೆ, ಕರೆ, 
1) ಚಿಕ್ಕ ಕೆರೆ, 21) ನಾಗವಳ್ಳಿ ಕೆರೆ 
ಹಾಗೂ 
R - 22)ಕಾಗಲವಾಡಿ ಕೆರೆ 
ಹಟ್ಟು] 2 | W 
ಮೊದಲನೇ ಹಂತವನ್ನು ಆಗಸ್ಟ್‌-2021 ರ ಮಾಹೆಯಲ್ಲಿ ಪ್ರಾಯೋಗಿಕವಾಗಿ 
ಚಾಲನೆಗೊಳಿಸಲಾಗಿದ್ದು, ಪ್ರಸಕ್ತ" ಮಳೆಗಾಲದಲ್ಲಿ ಮೈಸೂರು ಜಿಲ್ಲೆಯ ಕುಂಕೆರೆ, 
ಚಿಕ್ಕಹೊಮ್ಮ ಕೆರೆ ಹಾಗೂ ಚಾಮರಾಜನಗರ "ಜಲ್ಲೆಯ ಉಮ್ಮತ್ತೂರು ಕೆರೆ ಮತ್ತು 
ಕೋಡಿಮೊಳಿ ಕೆರೆಗಳಿಗೆ ನೀರನ್ನು ಹರಿಸಲಾಗುತ್ತಿದೆ. 
ಎರಡನೇ ಹಂತಕ್ಕೆ ಸಂಬಂಧಿಸಿದ ಎಲ್ಲಾ ಕಾಮಗಾರಿಗಳನ್ನು ಮಾರ್ಚ್‌ 2022 
ಮಾಹೆಯ ಒಳಗೆ ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುತ್ತಿದ್ದು, ಉಳಿದ ಕೆರೆಗಳಿಗೆ ಹಂತ 


ಹಂತವಾಗಿ ನೀರನ್ನು ಹರಿಸಲಾಗುವುದು. 


ಸೌಖ್ಛೆ: ಜಸ 163 ನವ 2021 


(ಗೋವಿಂದ ಎಂ ಕರಜೋಳ) 
ಜಲಸಂಪನ್ಮೂಲ ಸಚಿವರು 


